ಕರ್ನಾಟಕ ವಿಧಾನ ಪರಿಷತ್ತು 


185(307) 


ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ 
"17/02/2022. 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಉತ್ತರ 


ರಾಜ್ಯದಲ್ಲಿರುವ ಅನುದಾನಿತ ಶಿಕ್ಷಣ 
“ಸಂಸ್ಥೆಗಳಲ್ಲಿ ಕಾರ್ಯ. ' ನಿರ್ವಹಿಸುತ್ತಿರುವ 
ಶಿಕ್ಷಕ/ಸಿಬ್ಬಂದಿಗಳಿಗೆ ಯಾವುದೇ ಪಿಂಚಣಿ 
ಸೌಲಭ್ಯವಿಲ್ಲದಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; 


+ 


ಅನುದಾನಿತ 

ದಿನಾಂಕ:01.04.2006ರ 
ವೇತನಾನುದಾನಕ್ಕೊಳಪಟ್ಟ 
ಪಿಂಚಣಿ ಸೌಲಭ್ಯವಿರುತ್ತದೆ. 
ದಿನಾಂಕ:01.04.2006ರ ನಂತರ 
ವೇತನಾನುದಾನಕ್ಕೊಳಪಟ್ಟ ಶಿಕ್ಷಕರು/ಸಿಬ್ಬಂದಿಗಳು 
ನೂತನ ಪಿಂಚಣಿ ಯೋಜನೆಯ ವ್ಯಾಪ್ತಿಗೆ 
ಒಳಪಡುತ್ತಾರೆ. 


ಶಿಕ್ಷಣ. 


ಮ್‌ 


ಬಂದಿದ್ದಲ್ಲಿ, ' ಸಿಬ್ಬಂದಿಗಳಿಗೆ ಪಿಂಚಣಿ 
ಒದಗಿಸುವಂತೆ ಅನೇಕ ಹೋರಾಟಗಳನ್ನು 
ಮಾಡಿರುವುದು ಸರ್ಕಾರದ" ಗಮನಕ್ಕೆ 
ಬಂದಿದೆಯೇ; ಪಿಂಚಣಿ : ಒದಗಿಸುವ 
ಪ್ರಸ್ತಾವನೆಯು ಸರ್ಕಾರದ ಮುಂದೆ ಇದೆಯೇ; 


ಇ)ಈ ಸಿಬ್ಬಂದಿ ವರ್ಗಕ್ಕೆ `ಸೂತನ ಪಿಂಚಣಿ 
ವ್ಯವಸ್ಥೆಯನ್ನು" ಜಾರಿಗೆ ತರಲು ಇರುವ 
ಸಮಸ್ಯೆಯೇನು; ಮ 

ಈ) ಇವರ ಸಮಸ್ಯೆಗಳನ್ನು ಪರಿಹಕಸ`ರ್ಕಾರವು 


ಈ ನೌಕರರನ್ನು ಪಿಂಚಣಿ ವ್ಯವಸ್ಥೆಯಡಿ 
ತರುವುದೇ? (ವಿವರ ನೀಡುವುದು) 


ದಿನಾಂಕ:01.04.2006 ರ ಪಿಂಚಣಿ 
ನೀತಿಯಲ್ಲಿ ಸರ್ಕಾರಿ ಅನುದಾನಿತ ಶಾಲೆಗಳ 
ನೌಕರರಿಗೆ ಪಂಚಣಿ ಒದಗಿಸುವ ಕುರಿತು ಸರ್ಕಾರದ 
ಆದೇಶ ಸಂಖ್ಯೆ: FD (SPL)J04 PET 2005, 
ದಿನಾಂಕ: 31.03.2006ರ ಕ್ರಮ ಸಂಖ್ಯೆ: 08ರಲ್ಲಿ ಈ 
ಕೆಳಗಿನಂತೆ ಆದೇಶಿಸಿದೆ. 

The Defined Benefit Pension to the| 
employees of Grant-in-Aid educational 
institutions shall be discontinued to the 
recruits joining on or after 01.04.2006. The 
New Defined Contributory Pension Scheme 
shall be applicable to them on optional 
basis to the employee & the employer and 
the option shall be exercised by both. 
However, the employer's contribution shall 
be met by the respective institutions and 
not by the State Government. 


* ಈ ಆದೇಶವು ದಿನಾಂಕ: 01404/2006ರಿಂದ 
ಜಾರಿಗೆ ಬಂದಿರುತ್ತದೆ. 


* ದಿನಾಂಕ: 01/04/2006ರ ನಂತರ 


| ಸೌಲಭ್ಯಗಳು ” 


ಅನುದಾನಸಹಿತ ಅನುಮೋದನೆಗೊಂಡ 
'ಅನುದಾನಿತ ಖಾಸಗಿ ಶಾಲೆ/ 
ಕಾಲೇಜುಗಳಲ್ಲಿನ ಸಿಬ್ಬಂದಿಗಳಿಗೆ ಈ ಮೇಲಿನ 
ನಿಯಮ ಅನ್ನಯವಾಗುತ್ತದೆ. ' 
ಅನುದಾನಿತ ಸಿಬ್ಬಂದಿಗಳ ಸೇವಾ" 
ಅನುದಾನಸಹಿತವಾಗಿ 
"ಅನುಮೋದನೆಗೊಂಡ ದಿನಾಂಕದಿಂದ 
ಅನ್ನ್ವಯವಾಗುತ್ತದೆ. ಆದುದರಿಂದ 2006 ರ 
ಪೂರ್ವದಲ್ಲಿ ಅನುದಾನರಹಿತವಾಗಿ 
ನೇಮಕಗೊಂಡ ಸಿಬ್ಬಂದಿಗಳು ದಿನಾಂಕ: 
01/04/20066 ನಂತರ ಅನುದಾನಕ್ಕೆ 
ಒಳಪಟ್ಟಲ್ಲಿ ಅಂತಹ ಸಿಬ್ಬಂದಿಗಳು ಹೊಸ 
ಪಿಂಚಣಿ ಯೋಜನೆ (NPS) ವ್ಯಾಪಿಗೆ 
- ಒಳಪಡುತ್ತಾರೆ. j 
ಮೇಲೆ ತಿಳಿಸಿರುವ ಅಂಶಗಳಿಗೆ . ಒಳಪಟ್ಟು 
ಅನುದಾನಿತ ಸಿಬ್ಬಂದಿಗಳು ಇಚ್ಛೆ ಪಬ್ಬಲ್ಲಿ 
NPS ಯೋಜನೆಗೆ ಒಳಪಡಿಸಬಹುದಾಗಿದೆ. 
ಈ *.. ಪಿಂಚಣಿ _ ಯೋಜನೆಯು 
ಸಂಪೂರ್ಣವಾಗಿ ಸ್ವ-ಇಚ್ಛಾ ' (ಭಂಗ 
ನೆಲೆಯಲ್ಲಿ ' ಜಾರಿಗೊಳಿಸುವುದರಿಂ 
ಕಡ್ಡಾಯಗೊಳಿಸಲು ಅವಕಾಶವಿರುವುದಿಲ್ಲ. 

ದಿನಾಂಕ:01.04.2006ರ ನಂತರ ಅನುದಾನಿತ 
'ಶಾಲೆಗಳಲ್ಲಿ ನೇಮಕಗೊಂಡ . ನೌಕರರಿಗೆ 
ನೂತನ . ಪಿಂಚಣಿ ಯೋಜನೆಯ 
ಭಾಗಾಂಶವನ್ನು ಶಾಲಾ ಆಡಳಿತ 
ಮಂಡಳಿಗಳು ಭರಿಸಬೇಕಾಗುತ್ತದೆ. 


ಸಂಖ್ಯೆ ಇಪಿ 54 ಎಸ್‌ಇಎಸ್‌ 202 


y 


ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


